[ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 


791 
ಸದಸ್ಯರ ಹೆಸರು ಶ್ರೀ. ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸುವ ಸಚಿವರು ಪೌರಾಡಳಿತ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 15.12.2020 
ಸಸಂ ಪ್ರಶ್ನೆ ಉತ್ತರ 
b)  ುಜ್ಯದಲ್ಲಿ ತೋಟಗಾರಿಕೆರಾಜ್ಯದಲಿ ತೋಟಗಾರಿಕೆ ಅಭಿವೃದ್ಧಿಗಾ 
ಅಭಿವೃದ್ಧಿಗಾಗಿ ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ!ರಾಜ್ಯ ಸರ್ಕಾರದ 
ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ/ರಾಜ್ಟಯೋಜನೆಗಳ ಪಟ್ಟಿಯನ್ನು ಅನುಬರಥ-1ರಲಿ 
[ಸರ್ಕಾರದ ಯೋಜನೆಗಳು ಎಷ್ಟು; ಸದರಿಹಾಗೂ ಸದರಿ ಯೋಜನೆಗಳಲ್ಲಿ ರೈತರಿಗೆ ನೀಡುವ 
ಯೋಜನೆಗಳಲ್ಲಿ ರೈತರಿಗೆ ನೀಡುವಎಸ್‌.ಸಿ.ಪಿ!ಟಿ.ಎಸ್‌.ಪಿ ಶೇಕಡ ಸಹಾಯಧನದ 
ಬಸ್‌.ಸಿ.ಪ/ಟಿ.ಎಸ್‌.ಪಿ ಶೇಕಡವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 
. ಸಹಾಯಧನ ಎಷ್ಟು: ಹ | 
೮) 2020-21ನೇ ಸಾಲಿನಲ್ಲಿ ರೈತರಿಗೆ2020-21ನೇ ಸಾಲಿನಲ್ಲಿ ಕೇಂದ್ರ. ಸರ್ಕಾರದ 
ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಞಯೋಜನೆಗಳಿಗೆ ಎಸ್‌.ಸಿ.ಪಿ!ಟಿ.ಎಸ್‌.ಪಿ ಯಡಿ 
ಸರ್ಕಾರದಿಂದ ನ ಲಎಸ್‌ಸಿ.ಪಿ/ಟಿ.ಎಸ್‌.ಪಿರೈತರಿಗೆ ಹೊಂದಾಣಿಕೆ ಮೊತ್ತವನ್ನು ನೀಡಲು ರಾಜ್ಯ 
ಹೊಂದಾಣಿಕೆ ಮೊತ್ತವನ್ನುಸರ್ಕಾರದಿಂದ ಅನುದಾನ ನಿಗದಿಯಾಗಿರುವುದಿಲ್ಲ. 
ನೀಡಲಾಗುತ್ತಿದೆಯೇ: ಪ್ರಸ್ತಾವನೆಯು ಸರ್ಕಾರದ ಪರಿಶೀಲನಾ 
ನೀಡಲಾಗುತ್ತಿದ್ದಲ್ಲಿ ಎಷ್ಟು ಮೊತ್ತಹಂತದಲ್ಲಿರುತ್ತದೆ. 
ನೀಡಲಾಗದೆ; | 
ಇ) 019-20ನೇ ಸಾಲಿನಲ್ಲಿ ತೋಟಗಾರಿಕೆ" -ಇಲ್ಲ- 
ಇಲಾಖೆಯಲ್ಲಿ ಅನುಷ್ಠಾನಗೊಳಿಸಿರುವ 
ಎಲ್ಲಾ ಯೊಜನೆಗಳನ್ನು ಪ್ರಸಕ್ತ 
 ಹಾಲಿನಲ್ಲಿಯೂ 
ಅನುಷ್ಮಾನಗೊಳಿಸಲಾಗುತ್ತಿದೆಯೇ: 
ಈ) ಪ್ರಸಕ್ತ ಸಾಲಿನಲ್ಲಿ 30 ಹೆಚ್‌.ಪಿಕೀಂದ್ರ ಸರ್ಕಾರದ ಕೃಷಿ ಯಾಂತ್ರೀಕರಣ ಉಪ 
ಟಕರ್‌ ಗಳಿಗೆ ಸಹಾಯಧನಅಭಿಯಾನ (೨ಖAಖ) ಕಾರ್ಯಕ್ರಮದಡಿ 30 
ನೀಡಲಾಗುತ್ತಿದೆಯೇ: ಹೆಚ್‌.ಪಿ.ಟ್ರಾಕ್ಟರ್‌ ಗಳನ್ನೊಳಗೊಂಡಂತೆ ಇತರೆ 


_ 


H 


ನೀಡಲಾಗುತ್ತಿದ್ದಲ್ಲಿ ಸಹಾಯಧನದ 
ಮೊತ್ತ ಎಷ್ಟು: ಇಲ್ಲವಾದಲ್ಲಿ ಯಾವ 


ಕಾರಣಕ್ಕೆ ನೀಡಲಾಗುತ್ತಿಲ್ಲ? 


'ಗಳಿಗೆ ಮಾತ್ರ 


ಅವಕಾಶವಿರುತ್ತಥೆ, 


ಯಂತ್ರೋಪಕರಣಗಳಿಗೆ  ಸಹಾಯಧನೆ ನೀಡಲು 
ಅವಕಾಶವಿರುತ್ತದೆ. ಆದರೆ, ಪ್ರಸಕ್ತ ಸಾಲಿಗೆ ಸದರಿ 
ಕಾರ್ಯಕ್ರಮದಡಿ ಸಲ್ಲಿಸಿದ ಪ್ರಸ್ತಾವನೆ ಕೇಂದ್ರ 


ಸರ್ಕಾರದಿಂದ 


ಇನ್ನೂ  ಅನುಮೋದನೆಯಾಗದ 
ಹಾಗೂ ಅನುದಾನ ಬಿಡುಗಡೆಯಾಗದ ಕಾರಣ 30 
ಹೆಚ್‌.ಪಿ, ಟ್ರಾಕ್ಟರ್‌ ಗಳಿಗೆ ಸಹಾಯಧನ 
ನೀಡಲಾಗಿರುವುದಿಲ್ಲ. oo 


ಮುಂದುವರೆದು : ಕೇಂದ್ರ ಸರ್ಕಾರದ 
ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ 
30 ಹೆಚ್‌.ಪಿ. ಟ್ರ್ಯಾಕ್ಟರ್‌. ಗಳಿಗೆ ಸಹಾಯಧನ 
ನೀಡಲಾಗುತ್ತಿಲ್ಲ. ಸದರಿ ಯೋಜನೆಯ ಅನುಷ್ಟಾನ 
ಮಾರ್ಗಸೂಚಿಯಲ್ಲಿ 20 ಹೆಚ್‌.ಪಿ, ಟ್ರ್ಯಾಕ್ಟ 


ಸಹಾಯಧನಕ್ಕೆ ಪರಿಗಣಿಸಲು 


Do: HORTI/ 520/HGM/2020-admn-Horti-Sec 


AL 


ಪೌರಾಡಳಿತ, ತೋಟಗಾರಿಕ 
ಮತ್ತು ರೇಷ್ಮೆ ಸಟವರು 


A 


Pe 


ಸಲೆ ಅನುಬಂಧ-1 


' 2020-21ನೇ ಸಾಲಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿಗಾಗಿ ಇಲಾಖೆಯಿಂದ 
ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ ವಿವರ 


ಕ್ರ.ಸಂ. ಯೋಜನೆಗಳು 1 
| ಕೇಂದ್ರ ನೆರವಿನ ಯೋಜನೆಗಳ 
ು 
ರ ME 
ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಯೋಜನೆ 
—| 


1 

2 |ಪ್ರುಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ (ಹನಿ ನೀರಾವರಿ): 

3 ಉತ್ಪಾದನಾ ಸುಧಾರಣಾ ಕಾರ್ಯ ಯೋಜನೆಗೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ 
4 ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ' 


5 [ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ 
|| |ರಾಜ್ಯವಲಯ ಯೋಜನೆಗಳು 


1 - |ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ಗೆ 2013 ರಡಿ 
ಬಳಕೆಯಾಗದೆ ಇರುವ ಮೊತ್ತ, 


2 | ತೋಟಗಾರಿಕೆ ನಿಗಮ ಮತ್ತು ಮಂಡಳಿಗಳಿಗೆ ಸಹಾಯಧನ 


3 ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ 


| 4 [ಕೃಷಿಕ್ಷೇತ್ರಮತ್ತು ಸಸ್ಯವಾಟಿಕೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ 
| 5 [ಇಲಾಖಾ ಪ್ರಯೋಗ ಶಾಲೆಗಳ ಅಭಿವೃದ್ಧಿ ಯೋಜನೆ 
6 


ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆ 


ತೋಟಗಾರಿಕೆ. ಕಟ್ಟಡಗಳು ' 


7 | 
EN EN 
10 ತೋಟಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ p 

| ಜಿಲ್ಲಾವಲಯ ಯೋಜನೆಗಳು : 

1 [ತೋಟಗಾರಿಕೆ ಬೆಳೆಗಳಿಗೆ ವಿಶೇಷ ಹನಿ ನೀರಾವರಿ | 
್ಫ 
3 [ತೋಟಗಾರಿಕೆ ಕ್ಷೇತ್ರಗಳ ನಿರ್ವಹಣೆ" 

| 4 [ತಂಗು ಬೀಜ ಸಂಗ್ರಹಣೆ ಮತ್ತು ನರ್ಸರಿ ನಿರ್ವಹಣೆಗಾಗಿ ಯೋಜನೆ 
5 ಪ್ರಚಾರ ಮತ್ತು ಸಾಹಿತ್ಯ 


6 ಶೀಥಲ ಗೃಹಗಳಿಗೆ ಸಹಾಯಧನ ಯೋಜನೆ 
7 [ರೈತರಿಗೆ ತರಬೇತಿ 


ll 


Rod 
ತೋಟಗಾರಿಕೆ ಜಂಟಿ ನಿರ್ದೇಶಕರು 
(ಯೋಜನೆ) 


8 ಜೇನು ಸಾಕಾಣಿಕೆ . 


ಅನುಬಂಧ-2 y 


, » 


+ 


202031 ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳಡಿಯಲ್ಲಿ ಎಸ್‌. 


ಸಿ.ಪಿ/ಟಿ.ಎಸ್‌.ಪ ರೈತರಿಗೆ 
ನೀಡುತ್ತಿರುವ ಶೇಕಡ ಸಹಾಯಧನದ ವಿವರ 


ಕ್ರ. py 
, ಯೋಜನೆಗಳು 


7 
ಎಸ್‌.ಸಿ.ಪಿ!ಟಿ.ಎಸ್‌.ಪಿ ರೈತರಿಗೆ ನೀಡುವ ಶೇಕಡಾವಾರು ಸಹಾಯಧನ (%) 


ಸಂ. 
I 


1 
ಕೇಂದ್ರ 'ನೆರವಿನ ಯೋಜನೆಗಳು 


(ಹನಿ ನೀರಾವರಿ) 


1|ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 


ಹನಿ ನೀರಾವರಿ ಅಳವಡಿಕೆಗೆ ಗರಿಷ್ಠ 5 ಹೆಕ್ಟೇರ್‌ ಪ್ರದೇಶಕ್ಕೆ ಸಹಾಯಧನ ನೀಡಲಾಗುತ್ತಿದೆ. ಮೊದಲ 2 
ಹೆಕ್ಟೇರ್‌ ಪ್ರದೇಶಕ್ಕೆ ಶೇ. 90 ರಷ್ಟು ಸಹಾಯಧನ ಮತ್ತು ನಂತರದ 3 ಹೆಕ್ಟೇರ್‌ ಪ್ರದೇಶಕ್ಕೆ ಭಾರತ 
ಸರ್ಕಾರದ ಮಾರ್ಗಸ ೂಚಿಯನ್ನ ಯ ಶೇಕಡಾವಾರು ಮಿತಿಯೊಳಗೆ ಸಹಾಯಧನ ನೀಡಲಾಗುತ್ತಿದೆ. 


2 ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ 


ಘಟಕಗಳು ಘಟಕದ ವೆಚ್ಚ (ರೂ. ಲಕ್ಷಗಳಲ್ಲಿ) [ ಶೇಕಡವಾರು(%) 
ತರಕಾರಿ ಹಾಗೂ ಸಾಂಬಾರು Open pollinated ಬೆಳೆಗಳು -'0.35 35 
ಬೀಜೋತ್ಪಾದನೆ ' ಪ್ರತಿ ಹೆಕ್ಟೇರ್‌ಗೆ, ಹೈಬ್ರಿಡ್‌ -1.50/ R 
ಪುನಃಶ್ಸೇತನ - ಮಾವು, ಗೇರು, ಲಿಂಬೆ |0.40/ ಪ್ರತಿ ಹೆಕ್ಟೇರ್‌ ಗೆ 50 


[ಯಾಂತ್ರೀಕರಣ ಟ್ರಾಕ್ಟರ್‌ - 3.00 /ಪ್ರತಿ ಘಟಕಕ್ಕೆ, 
ಪವರ್‌ ಟಿಲ್ಲರ್‌ («8ಿಗೆೌಿ).- 1.00/ಪ್ರತಿ 
ಕೊಯ್ಲೋತ್ತರ ನಿರ್ವಹಣಾ ಘಟಕ - 14.00 / ಪ್ರತಿ ಘಟಕಕ್ಕೆ 50 
ಪ್ಯಾಕ್‌ ಹೌಸ್‌ y 
ಕೊಯ್ಲೋತ್ತರ ನಿರ್ವಹಣಾ ಘಟಕ - |25.00/ ಪ್ರತಿ ಘಟಕಕ್ಕೆ 40 
ಪ್ರಾಥಮಿಕ ಸಂಸ್ಕರಣಾ ಘಟಕ | | 
ಕೊಯ್ಲೋತ್ತರ ನಿರ್ವಹಣಾ ಘಟಕ - [1.751 ಪ್ರತಿ ಘಟಕಕ್ಕೆ 50 
ಈರುಳ್ಳಿ ಶೇಖರಣಾ ಘಟಕ 
50 


“ನೀರು ಸಂಗ್ರಷಣಾ ಘಟಕ ' 


ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ ವಿವಿಧ ಘಟಕಗಳಿಗೆ ಶೇ.30 ರಿಂದ 50 ರವರೆಗೆ 


ಸಹಾಯಧನ ನೀಡಲಾಗುತ್ತಿದ್ದು, ವಿವರ ಈ ಕೆಳಗಿನಂತಿದೆ 


ಹಾಗೂ ಕಾಳು ಮೆಣಸು 


ಸಮುದಾಯ ಕೃಷಿ ಹೊಂಡ- 20.00 / 
ಪ್ರತಿ ಘಟಕಕ್ಕೆ, ವೈಯಕ್ತಿಕ ಕೃಷಿ ಹೊಂಡ - 


1.50 /ಪ್ರತಿ ಘಟಕಕ್ಕೆ 
ಸಂರಕ್ಷಿತ ಬೇಸಾಯ ಕಾರ್ಯಕ್ರಮ . |ಪಾಲಿಮನೆ - 42.00/ ಪ್ರತಿ ಹೆಕ್ಟೇರ್‌ ಗ್ಗೆ 


50 
ನೆರಳು ಪರದೆ ಮನೆ- 19.701! ಪ ಪ್ರತಿ 
ಹೆಕ್ಟೇರ್‌ ಗೆ | § 
ಸಮಗ್ರ ಪೋಷಕಾಂಶ ಮತ್ತು "10.04! ಪ್ರತಿ ಹೆಕ್ಟೇರ್‌ ಗೆ 30 : ' 


ರೋಗ/ೀಟ ನಿರ್ವಹಣೆ 


ಜೇನು ಕೃಷಿ 


0.02! ಪ್ರತಿ ಜೇನು'ಕಾಲೋನಿಗೆ 40 


ತಳ್ಳುವ ಗಾಡಿ 


0.30 / ಪ್ರತಿ ಘಟಕಕ್ಕೆ 


[ 


1| ಅನುಸೂಚಿತ ಜಾತಿಗಳ ಉಪಯೋಜನೆ 
ಮತ್ತು ಬುಡಕಟ್ಟು ಉಪ ಯೋಜನೆ 
ಕಾಯ್ದೆ 2013 ರಡಿ ಬಳಕೆಯಾಗವೆ 
ಇರುವ ಮೊತ್ತ 


ರಾಜ್ಯ ವಲಯ ಯೋಜನೆಗಳು 


ಪ್ರಸಕ್ತ ಸಾಲಿನಲ್ಲಿ ಸದರಿ ಯೋಜನೆಯಡಿ ನಿಗದಿಯಾದ ಅನುದಾನವನ್ನು SMAM (Sub Mission on 
Agricultural Mechanizationyಯೋಜನೆಯಡಿ ಪ.ಜಾ! ಪ.ಪಂ. ಫಲಾನುಭವಿಗಳಿಗೆ ಪವರ್‌ ಟಿಲ್ಲ ರ್‌ 


ವಿತರಣೆಗೆ ಶೇ.90ರಂತೆ ಗರಿಷ್ಟ.1 ಲಕ್ಷದವರೆಗೆ ಸಹಾಯಧನ ನೀಡಲು ವಿನಿಯೋಗಿಸಲಾಗುತ್ತಿದೆ 


2| ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ 


ಯೋಜನೆ 


ರಾಜ್ಯದಲ್ಲಿ ಕೋವಿಡ್‌-19ರ ಲಾಕ್‌ ಡೌನ್‌ ಸಂಧರ್ಭದಲ್ಲಿ ಹಣ್ಣು, ಹೂವು ಮತ್ತು ತರಕಾರಿ ಬೆಳೆಗಾರರಿಗೆ 
ಉಂಟಾದ ನಷ್ಟಕ್ಕೆ ಪರಿಹಾರವಾಗಿ ಹೂವಿನ ಬೆಳೆಗಾರರಿಗೆ ರೂ.25000/- ಹೆಕ್ಟೆರ್‌'ಗೆ ಹಾಗೂ ಹಣ್ಣು 


ಮತ್ತು ತರಕಾರಿ ಬೆಳೆಗಾರರಿಗೆ ರೂ:15000/- ಹೆಕ್ಟೇರ್‌ ಗೆ ನೀಡಲಾಗುತ್ತಿದೆ. 


-2020-21ನೇ-ಸಾಲಿನಲ್ಲಿ-ತೋಟಗಾರಿಕೆ ಇಲಾಖೆಯಿಂದ-ಅನುಷ್ಠಾನಗೊಳಿಸುತ್ತಿರುವ- ಯೋಜನೆಗಳಡಿಯಲ್ಲಿ ಎಸ್‌ಸಿ.ಪಿ/ಟಿ.ಎಸ್‌.ಪಿ ರೈತರಿಗೆ 
ನೀಡುತ್ತಿರುವ ಶೇಕಡ ಸಹಾಯಧನದ ವಿವರ 


W 
fy 


Hl [ಜಿಲ್ಲಾವಲಯ ಯೋಜನೆಗಳು ' 


— + 
ಕ್ರ ಸಿ pS 
ಹ ಯೋಜನೆಗಳು ಎಸ್‌.ಸಿ.ಪಿ/ಟಿ.ಎಸ್‌.ಪಿ ರೈತರಿಗೆ ನೀಡುವ ಶೇಕಡಾವಾರು ಸಹಾಯಧನ (%) -- 
ಸಿಂ (s 
ಮ 
3 ತೋಟಗಾರಿಕೆ ಬೆಳೆಗ ಕೀಟ ಮತ್ತು . ಸ್ಯ ಸಂರಕ್ಷಣೆ ಔಷಧಿಗಳನ್ನು ಖರೀದಿಸಿದ ಪರಿಶಿಷ್ಟ ಜಾತಿ (80) ಮತ್ತು ಪರಿಶಿಷ್ಠ' ಪಂಗಡ (87) ರೈತರಿಗೆ 
ರೋಗಗಳ ಸಮಗ್ರ ನಿಯಂತ್ರಣ ನ ಒಂದು ಘಟಕಕ್ಕೆ (1 ಹೆಕ್ಟೇರ್‌) ತಗಲುವ ಒಟ್ಟಾರೆ ವೆಚ್ಚ ರೂ.10,000/-ದ ಶೇ. 90. ರಂತೆ ಪ್ರತಿ 


ಹೆಕ್ಟೇರ್‌ ಗೆ ಗರಿಷ್ಟ ರೂ.9000/-ಗಳ ಸಹಾಯಧನವನ್ನು ನೀಡಲಾಗುತ್ತಿದೆ. 


ಮ 0, ೫ 


ರೂ.4050/- ಗಳ ಸಹಾಯಧನ ನೀಡಲಾಗುತ್ತಿದೆ, 


1| ತೋಟಗಾರಿಕೆ ಬೆಳೆಗಳಿಗೆ ವಿಶೇಷ ಹನಿ ಹನಿ ನೀರಾವರಿ ಅಳವಡಿಕೆಗೆ ಗರಿಷ್ಠ 5 ಹೆಕ್ಟೇರ್‌ ಪ್ರದೇಶಕ್ಕೆ ಸಹಾಯಧನ ನೀಡಲಾಗುತ್ತಿದೆ. ಮೊದಲ 2 
ನೀರಾವರಿ | ಹೆಕ್ಟೇರ್‌ ಪ್ರಡೇಶಕ್ಕೆ ಶೇ. 90 ರಷ್ಟು'ಸಹಾಯಧನ ಮತ್ತು ನಂತರದ 3 ಹೆಕ್ಟೇರ್‌ ಪ್ರದೇಶಕ್ಕೆ ಭಾರತ 
A ಸರ್ಕಾರದ ಮಾರ್ಗಸೂಚಿಯನ್ವಯ ಶೇಕಡಾವಾರು ಮಿತಿಯೊಳಗೆ ಸಹಾಯಧನ ನೀಡಲಾಗುತ್ತಿದೆ. 
2|ಜೇನು ಸಾಕಾಣಿಕಿ ' ಚೇನು ಪೆಟ್ಟಿಗೆ, ಜೇನು ಕುಟುಂಬ ಹಾಗೂ ಸ್ಟ್ಯಾಂಡ್‌ ಗೆ ತಗುಲುವ ವೆಚ್ಚ ರೂ.4500/-ರಲ್ಲಿ ಶೇ.90 ರಂತೆ 


ತೋಟಗಾರಿಕೆ 'ಜಂಟಿ ನಿರ್ದೇಶಕರು 
(ಯೋಜನೆ) 


